4 


ಕರ್ನಾಟಕ 


ಶ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


» UW 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ವಿಧಾನ ಪರಿಷತ್ತು 


79 

ಶ್ರೀ ಕೆ. ಅಬ್ದುಲ್‌ ಜಬ್ಬಾರ್‌ 
21-12-2018 

ಉಪ ಮುಖ್ಯಮಂತ್ರಿಗಳು 


p) 


ಪಶ್ನೆ 


ಉತ್ತರ 


ಅ) 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು 
ಕಳೆದ ಏಳೆಂಟು ವರ್ಷಗಳಿಂದ ಆವಾಸ್ತವ ಬಜೆಟ್‌ 
ಮಂಡನೆ .. ಮಾಡಿರುವುದು ನಿಜವೇ; ಇದಕ್ಕೆ 
ಕಾರಣವೇನು; 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಳೆದ 
ಏಳೆಂಟು ವರ್ಷಗಳಲ್ಲಿ ಮಂಡಿಸಿದ ಆಯವ್ಯಯದಲ್ಲಿ ನಿರೀಕ್ಷಿತ 
ಆದಾಯ ಮತ್ತು ಅನುದಾನಗಳು ಬಾರದೆ ಇದ್ದ ಕಾರಣ, ವಾಸ್ತವಿಕ 
ಆದಾಯಕ್ಕೂ ಹಾಗೂ 'ಆಯವ್ಯಯದಲ್ಲಿ ನಿರೀಕ್ಷಿಸಿದ ಆದಾಯಕ್ಕೂ 
ವ್ಯತ್ಯಾಸವಿದ್ದು, ಕಳೆದ 3 ವರ್ಷಗಳಿಂದ ಈ ಅಂತರವನ್ನು 
ಕಡಿತಗೊಳಿಸಲು ಪ್ರಯತ್ನಿಸಲಾಗಿದ್ದು, ವಾಸ್ತವಿಕ ಆದಾಯಕ್ಕೆ 
ಅನುಗುಣವಾಗಿ ಆಯವ್ಯಯ ಮಂಡಿಸಲು ಕ್ರಮಕೈಗೊಳ್ಳಲಾಗುತ್ತಿದೆ. 


ಆ) 


ಕಳೆದ 5 ವರ್ಷದ ಅನುಮೋದಿತ ಮತ್ತು ವಾಸ್ತವ 
ಆದಾಯ ಎಷ್ಟು (ವಿವರ ನೀಡುವುದು) 


ಕಳೆದ 5 ವರ್ಷದ ಅನುಮೋದಿತ ಮತ್ತು ವಾಸ್ತವ ಆದಾಯದ 
ವಿವರ ಈ ಕೆಳಕಂಡಂತಿದೆ : 
(ರೂ.ಕೋಟಿಗಳಲ್ಲಿ) 


Receipts 


Budget Estimate 
8521 


% 
36% 


Actual 
3093 


4205 70% 


| 
| 
6026 | 
| 5246 97% 


6572 
7316 


70% 
73% 


5411 


ಇ) 


1 ನಿರ್ವಹಿಸಲು ಜಾರಿಗೊಳಿಸಲಾಗಿರುವ ಕರ್ನಾಟಕ 


ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ವಾಸ್ತವಿಕ 
ಹಾಗೂ ಪಾರದರ್ಶಕವಾದ ವಿತ್ತೀಯ ಹೊಣೆಗಾರಿಕೆ 
ಸ್ಥಳೀಯ ನಿಧಿ 


ಪ್ರಾಧಿಕಾರಗಳ ' ಆರ್ಥಿಕ 


ಸರ್ಕಾರ ಚಿಂತಿಸಿದೆಯೇ; ಹಾಗಿದ್ದಲ್ಲಿ ಯಾವ 
ಕಾಲಮಿತಿಯಲ್ಲಿ ಅನುಷ್ಠಾನ ಮಾಡಲಾಗುವುದು; 


|--2003 ಅನ್ನು-.ಬೃಹತ್‌. ಬೆಂಗಳೂರು... ಮಹಾನಗರಠ.-ಪಾಲಿಕೆಗೆ- 


9356 
9999 

ಸರ್ಕಾರದ ಆಯವ್ಯಯ ತಯಾರಿಕೆಯಲ್ಲಿ ಪಾಲಿಸುತ್ತಿರುವ 

ಶಿಸ್ಲಿನಂತೆ ಪಾಲಿಕೆಯಲ್ಲಿಯೂ ಸಹಾ ಪಾಲಿಕೆಯ ವಾಸ್ತವಿಕ 

ಸ್ಥೀಕೃತಿಗೆ ಅನುಗುಣವಾಗಿ ವೆಚ್ಚಗಳಿಗೆ ಅವಕಾಶ ಕಲ್ಲ್ಪಿಸಿಕೊಳ್ಳುವಂತೆ 

ಮಾಡುವುದು ಅವಶ್ಯಕವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ 

ಸ್ಥಳೀಯ ನಿಧಿ ಪ್ರಾಧಿಕಾರಗಳ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮ 


ಅನ್ವಯಿಸುವಂತೆ ಜಾರಿಗೆ ತರಲು ಕೋರಿ ಬಿಬಿಎಂಪಿ ಆಯುಕ್ತರು, 
ಸರ್ಕಾರಕ್ಕೆ ಸಲ್ಲಿಸಿದ್ದು, ಪ್ರಸ್ತಾವನೆಯು ಸರ್ಕಾರದ 
ಪರಿಚಲನೆಯಲ್ಲಿರುತ್ತದೆ. 


ಈ) 


! ಯೋಜನೆ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕ 
ಆದಾಯಕ್ಕಿಂತ ದುಪುಟ್ಟು ಬಜೆಟ್‌ 
ಮಂಡಿಸಿರುವುದರಿಂದ ಪಾಲಿಕೆ ಕೈಗೊಂಡ 
ಕಾಮಗಾರಿಗಳಿಗೆ ಅನುದಾನ 
ನೀಡಲಾಗಿದೆ; ಪ್ರಸುತ ಗುತ್ತಿಗೆದಾರರಿಗೆ ಬಾಕಿ 


ಉಳಿಸಿಕೊಂಡಿರುವ ಮೊತ್ತ ಎಷ್ಟು (ವಿವರ 
ನೀಡುವುದು) - 


ಪ್ರಸ್ತುತ ಪಾಲಿಕೆಯ ಅನುದಾನದಲ್ಲಿ ಕಾಮಗಾರ ನಿರ್ವಹಿಸಿದ 
ಗುತ್ತಿಗೆದಾರರಿಗೆ ಸುಮಾರು ರೂ. 1890.00 ಕೋಟಿಗಳಷ್ಟು 
ಮೊತ್ತವನ್ನು ಬಾಕಿ "ಉಳಿಸಿಕೊಂಡಿರುತ್ತದೆ. 


AE 
NT) 


-2- 


ಸ್ರ) ತ್ಯಾಜ್ಯ ನಿರ್ವಹಣೆ ವೇತನ ' ಮತ್ತು ಪಿಂಚಣಿ | ಈ ಬಗ್ಗೆ ವಿವಿಧ ಹಣಕಾಸು 
ಆಡಳಿತಾತ್ಮಕ ವೆಚ್ಚಗಳು ಪಾಲಿಕೆ ಆಸ್ತಿ ಮತ್ತು | ಮೊತ್ತವನ್ನು ಪಡೆದಿರುವುದಿಲ್ಲ. 
ಸ್ವತ್ತುಗಳ ನಿರ್ವಹಣೆ ಆರೋಗ್ಯ, ಶಿಕ್ಷಣ ಹಾಗೂ 
ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸಲು 
ಎವಿಧ ಹಣಕಾಸು ಸಂಸ್ಥೆಗಳಿಂದ ಪಡೆದ 
ಮೊತ್ತವೆಷ್ಟು? p 


ಸಂಸ್ಥೆಗಳಿಂದ ಯಾವುದೇ 


ಸಂಖ್ಯೆ ನಅಇ 658 ಎಂಎನ್‌ಯು 2018 


